ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಅಕ್ರಮ ಬಿ.ಪಿ.ಎಲ್‌. ಕಾರ್ಡ್‌ಗಳ ರದ್ದತಿಯ ಬಗ್ಗೆ 
ಶ್ರೀ ಸಿ.ಎಂ. ಲಿಂಗಪ್ಪ (ನಾಮನಿರ್ದೇಶನ ಹೊಂದಿದವರು) - 


183 (177) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಆಹಾರ ಇಲಾಖೆಯಲ್ಲಿ ಅಕ್ರಮ ಬಿ.ಪಿ.ಎಲ್‌. ಕಾರ್ಡ್‌ ಪತ್ತೆ ಹಚ್ಚಿ ರದ್ದು ಮಾಡುವುದಾಗಿ ಸುತ್ತೋಲೆ 
ಹೊರಡಿಸಲಾಗಿದೆಯೆಣ; 


(ಆ) ಪ್ರಸ್ತುತ ಎಷ್ಟು ಅಕ್ರಮ ಬಿ.ಪಿ.ಎಲ್‌. ಕಾರ್ಡ್‌ಗಳನ್ನು ಇಲಾಖೆಯು ಪತ್ತೆ ಹಚ್ಚಿ ರದ್ದಪಡಿಸಲಾಗಿದೆ 
ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುವುದು? 


